ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 


677 


ಸದಸ್ಯರ ಹೆಸರು 


ಶ್ರೀ ಎಸ್‌. ರುವ್‌ಡ 
(ವಿಧಾನ ಸಬೆಯಿಂದ ಹನೀಯಿತರಾದಬಲು) 


ಉತ್ತರಿಸಬೇಕಾದ ದಿನಾಂಕ 


15.02.2022 ' 


ಉತ್ತರಿಸುವ. ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ: 
ನಾಗರಿಕರ ಸಬಲೀತರಣ ಸಚಿವರು. ; 


'ಈ.ಸಂ 


ಉತ್ತರ 


| ಆಕಸ್ಮಿಕವಾಗಿ 


ರಾಜ್ಯದಲ್ಲಿ, 
ಗಣಿಗಳಲ್ಲಿ". . ಗಣಿಗಾರಿಕೆ 
ಯಿಂದಾಗಿ, ' 'ಬಹಳಷ್ಟು 
ಅಗಲ ಹಾಗೂ ,ಆಳವಾದ 
ಗುಂಡಿಗಳಾಗಿದ್ದು, 
ಇವುಗಳಲ್ಲಿ ಜನ ಹಾಗೂ 
ಜಾನುವಾರುಗಳು . 
ಬಿದ್ದು 
ಅಮುಭವಿಸು 
ತಿರುವುದು ': ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಿಟ್ಟಿನಲ್ಲಿ 
ಸರ್ಕಾರ ಯಾವ ಸೂಕ್ತ 
ಕ್ರಮಗಳನ್ನು ಕೈಗೊಂಡಿದೆ; 
(ಜಿಲ್ಲಾವಾರು ವಿವರ 
ನೀಡುವುದು) 


ತೊಂದರೆ 


ಬಂದಿರುತ್ತದೆ. 


ರಾಜ್ಯದಲ್ಲಿನ ಖನಿಜ ವಿಕ್ಷೇಪ ಇರುವ ಪ್ರದೇಶಗಳಲ್ಲಿ, 
ಸದರಿ ನಿಕ್ಷೇಪಗಳನ್ನು ತೆಗೆಯಲು ಗಣಿಗಾರಿಕೆ ನಡೆಸಿ, ಗಣಿ 
ಚಟುವಟಿಕೆಗಳು ಸ್ಥಗಿತಗೊಂಡ ನಂತರ ಗುಂಡಿಗಳಾಗಿ ನೀರು 
ತುಂಬಿಕೊಂಡು ಜನ-ಜಾನುವಾರು ಮತ್ತು ಮಕ್ಕಳ ಜೀವ 
ಹಾವಿಯಾಗುತಿರುವ ಹಿನ್ನೆಲೆಯಲ್ಲಿ, ಮಾನ್ಯ ಉಚ್ಚ 
ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ 35543/2014ರ 
ಆದೇಶ ದಿನಾಂಕ 15.06.2015 ರಲ್ಲಿ, ಕ್ವಾರಿ ಗುಂಡಿಗಳ 
(Abandoned Quarny pit) ುತ್ತೆಲೂ ಸುರಕ್ಷತಾ 
ಕ್ರಮಗಳನ್ನು ಕೈಗೊಳ್ಳಲು ನಿರ್ದೇಶನ ನೀಡಿರುತ್ತದೆ. 

ರಾಜ್ಯದಲ್ಲಿ. ಬಹಳಷ್ಟು ವರ್ಷಗಳ ಹಿಂದೆ ಗಣಿಗಾರಿಕೆ: 
ನಡೆಸಿ, ಉಂಟಾಗಿರುವ ಪರಿತ್ಯಕ ಕಾರಿ (Abandoned 
ary) ಗುಂಡಿಗಳ ಸುತ್ತಲೂ ಸ್ಫೋನ್‌ ತಡೆಗೋಡೆ 
ನಿರ್ಮಿಸಲು ಸರ್ಕಾರದಿಂದ ಆಯವ್ಯಯದಲ್ಲಿ ಅನುದಾನ 
ಮಿಣಸಲಿರಿಸಲಾಗುತ್ತಿದೆ. 


2015-16ನೇ ಸಾಲಿನಿಂದ 2021-22ನೇ ಸಾಲಿನವರೆಗೆ 
ಪರಿತ್ಯಕ್ತ ಕ್ಸಾರಿ (ಸಿರೂಗರಂಗೀರೆ ೧೪೩) ಗುಂಡಿಗಳ ಸುತ್ತಲೂ 
ಸ್ಫೋನ್‌ ತಡೆಗೋಡೆ ನಿರ್ಮಿಸಿ, ಸುರಕ್ಷತೆ ಶ್ರಮ ಕೈಗೊಳ್ಳಲು 
ಸರ್ಕಾರದಿಂದ  ರೂ.345885 ಲಕ್ಷಗಳ ಅನುದಾನ 
ಬಿಡುಗಡೆಗೊಂಡಿದ್ದು, ಸದರಿ ಅನುದಾನವನ್ನು 
ಬಳಸಿಕೊಂಡು ವಿವಿಧ ಜಿಲ್ಲೆಗಳಲ್ಲಿ 97 ಪರಿತ್ಯಕ್ತ ಕ್ಕಾರಿ 
ಗುಂಡಿಗಳ ಸುತ್ತಲೂ ಸುರಕ್ಷತೆಗಾಗಿ ತಡೆಗೋಡೆ ನಿರ್ಮಿಸಲು 
ಪ್ರಮ ಬಹಿಸಲಾಗಿರುತ್ತದೆ. 

ವಿವರಗಳನ್ನು ಅನುಬಂಧ-01ರಲ್ಲಿ ನೀಡಲಾಗಿದೆ. 

ಮುಂದುವರೆದು, 

» ಚಾಲ್ತಿ ಕಲ್ಲುಗಣಿ, ಗುತ್ತಿಗಗಳ ಸಂಬಂಧ ಕರ್ನಾಟಿಕ 
ಉಪಖವಿಜ ರಿಯಾಯಿತಿ ನಿಯಮಗಳು, 1994ರ ಕಲ್ಲುಗಣಿ 
ಗುತ್ತಿಗೆ ಕರಾರು (ನೆಮೂನೆ-ಟ ರ ಭಾಗ-೪! ರಲ್ಲಿನ ಷರತ್ತು | 
ನಿಬಂಧನೆಗಳಂತೆ ಕಲ್ಲುಗಣಿ ಗುತ್ತಿಗೆದಾರರು ಸುರಕ್ಷತೆಗಾಗಿ 
ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳಲ್ಲಿ ಗಡಿ ಸ್ಥಂಭ, ನಾಮಫಲಕ 


ಹಾಗೂ ಗುತ್ತಿಗೆ ಪ್ರದೇಶದ ಸುತ್ತಲೂ ತಂತಿ ಬೇಲಿ ಸ್ಟಾಪಿಸಿ- 


ನ 2- 


4 


ನಿರ್ವಹಿ ಸುವುದನ್ನು ಧಷ್ಠಾ ಹ ಗೊಳಿಸಲಾಗಿದೆ. 

> ತಲ್ಲುಗಣಿ ಗುತ್ತಿಗೆ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಿರ್ವಹಿಸಲು 
ಅಮುಷೋದಿತ ಕ್ಕಾರಿಯಿಂಗ್‌' ಪಾನ್‌ ಮತ್ತು ಪರಿಸರ 
ಅಮಮತಿ ಪತ್ರ ಕೆಡ್ನಾಯಗೊಳಿಸಲಾಗಿರುತ್ತದೆ. 


» ಕಲುಗೆಣಿ ಗುತಿಗೆದಾರರು ಅನುಮೋದಿತ ಕ್ಯಾರಿಯಿಂಗ್‌ 
ಪ್ಲಾನ್‌, ಪರಿಸರ ಅನುಮತಿ ಪತ್ರದಲ್ಲಿನ ಷರತ್ತು ಮತ್ತು 
ನಿಬಂಧನೆಗಳನ್ನು: ಹಾಗೂ ಗಣಿ ಸುರಕ್ಷಿತ ನಿಯಮಗಳು 
ಪಾಲಿಸಿ" ಗಣಿಗಾರಿಕೆಯನ್ನು ನಿರ್ವಹಿಸಲು ಹಾಗೂ ಈ 
ಸಂಬಂಧ” Director General Mines, Safety (DGMS) 
ರವರಿಂದ” ' ದೃಢೀಕೃತ ಪ್ರಮಾಣ ; ಪತ್ರ ಪಡೆದು 
ಸಲ್ಲಿ )ಸುವುದನ್ನು ಕಡ್ಕಾ ಯಗೊಳಿಸಿದೆ. ' 


> Mine dlésure Plan ನಂತೆ ಗಣಿ ಗುತ್ತಿ ಗೆದಾರರುಗಳು ಗುತ್ತಿಗೆ 
' ಪ್ರದೇಶದಲ್ಲಿ ' ಉಂಟಾಗಿರುವ ಗುಂಡಿಗಳನ್ನು ಮುಚ್ಚಿ 
ಸದರ; 'ಪ್ರದೇಶವನ್ನು ಪ ಪುನರ್‌ ಸಾ, .ಪಿಸಬೇಕಾಗಿರುತ್ತದೆ. 


ಆದ್ದ ರಿಂದ, ಕರ್ನಾಟಿಕ ' ಉಪಖವಿಜ. ' ಕಯಾಯಿತಿ 
ನಿಯಮಗಳು, 1994 ನಿಯಮ 36(5) "ರಂತೆ ಗುತ್ತಿ; ಗದಾರರಿಂದ 
ವಾರ್ಷಿಕ ಉಪಖವಿಜ ಪ್ರಮಾಣಕ ತಗಲುವ ರಾಜಧನದ 
ಶೇಕಡ 10 ರಷ್ಟು ಮೊತ್ತದ ಭದ್ರತಾ ಠೇವಣಿಯನ್ನು ಬ್ಯಾಂಕ್‌ 
ಗ್ಯಾರಂಟಿ ರೂಪದಲ್ಲಿ. ಪಡೆಯಲಾಗುತದೆ. ಒಂದು' ಬೇಳೆ, 
ಗುತ್ತಿಗೆದಾರನು ಗುತ್ತಿಗೆ: ಅವಧಿ ಮುಕ್ತಾಯವಾದ .ನಂತರ 
Mine Closure Plan : ನಂತೆ . ಗುತ್ತಿಗೆ ಪ್ರದೇಶದಲ್ಲಿ 
ಉಂಟಾಗಿರುವ ಗುಂಡಿಗಳನ್ನು ಮುಚ್ಚಿ ಸದರಿ ಪ್ರದೇಶವನ್ನು 
ಪುನರ್‌ ಸ್ಥಾಪಿಸಲು ಕ್ರಮ ವಹಿಸದಿದ್ದಲ್ಲಿ ಬ್ಯಾಂಕ್‌ ಗ್ಯಾರಂಟಿ 
ಮೊತವನ್ನು' ' ಮುಟ್ಟುಗೋಲು ಹಾಕಿಕೊಂಡು 
ಇಲಾಖೆಯಿಂದ ಸದರಿ ಪ್ರದೇಶವನ್ನು ಪುನರ್‌ ಸ್ಥಾಪಿಸಲು 
ಕ್ರಮ ವಹಿಸಲಾಗುತ್ತದೆ. . 


ಆ 


Rue 


ಈ 


ಜಿಲ್ಲೆಗಳಲ್ಲಿ, 
ಗುಂಡಿಗಳನ್ನು 
ಮುಚ್ಚಿಲು 'ಹರಿಸರ ಇಲಾಖೆಯ 
| ನಿಯಮದಂತೆ ಕೈಗಾರಿಕೆಗಳ 


ಕೆಲವು 
ರೀತಿಯ 


ತ್ಯಾಜ್ಯಗಳು, ವಿಶೇಷವಾಗಿ 
ಕಬ್ಬಿಣ ಹಾಗೂ ಉಕ್ಕಿನ ಎರಕ 


ಗಳಲ್ಲಿ ಉಂಟಾಗುವ ಮರಳು | 


ಸಂಬಂಧಿ ತ್ಯಾಜ್ಯಗಳನ್ನು 
ತುಂಬಲು ಬೇಡಿಕೆ ಬಂದಿದ್ದು, 
ಅವುಗಳ ಬಗ್ಗೆ ಸರ್ಕಾರ ಏನು 
ಕ್ರಮ ಕೈಗೊಂಡಿದೆ? (ವಿವರ 
ಒದಗಿಸುವುದು) 


ತಲ್ಬುಗಣಿ ಗುತ್ತಿಗೆ ಪ್ರದೇಶಗಳ ಗುಂಡಿಗಳಲ್ಲಿ ಕೈಗಾರಿಕೆಗಳ 


ತ್ಯಾಜ್ಯಗಳು, ವಿಶೇಷವಾಗಿ ಕಬ್ಬಿಣ ' ಹಾಗೂ ಉಕ್ಕಿನ 
ಎರಕಗಳಲ್ಲಿ. 4: ಉಂಟಾಗುವ ಮರಳು. : ಸಂಬಂಧಿ 
ತ್ಯಾಜ್ಯಗಳನ್ನು""'ತುಂಬಲು ಗಣಿ ಮತ್ತು. ಭೂವಿಜ್ಞಾನ 


ಇಲಾಖೆಗೆ ಯಾವುದೇ ಪ್ರಸಾವನೆ ಸ್ಲೀಕೃತವಾಗಿರುವುದಿಲ್ಲ. : 


4 


ಸಂಖ್ಯೆ ಸಿಐ -ಎ೦ಎ೦ಎನ್‌/49/2022 


elf a” 
(ಆ ಹಾಲಪ್ಪ ಬಸಪ್ಪ) 


ಗಣಿ ಮತ್ತು ಭೂವಿಜ್ಞಾನ ಹಾಗೂ 
" ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
- ಸಬಲೀಕರಣ ಸಚಿವರು. - 


ಅನುಬಂಥ 


ಕಲ್ಲುಗಣಿಗಾರಿಕೆಯಿಂದ ಉಂಟಾಗಿರುವ ಪರಿತ್ಯಕ್ತ ಕ್ಕಾರಿ, (ಸರಡಗರಂಗd ಟಗ) ಗುಂಡಿಗಳ 
ಸುತ್ತಲೂ ಸ್ಟೋನ್‌ ತಡೆಗೋಡೆ ನಿರ್ಮಿಸಿರುವ ಜಿಲ್ಲಾವಾರು ಹಾಗೂ ವರ್ಷವಾರು ವಿವರ 


ಕೆಳಕಂಡಂತಿದೆ: 
2015-16ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ 

3 ವೆಚ್ಚಮಾಡಿರುವ ಮೊತ್ತ ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ವಾರಿ 
ಳೆ ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
l ಉಡುಪಿ 7 
ಧು ರಾಯಚೂರು ್ಥ 
§ ಯಾದಗಿರಿ 994.00 [1 
f ಗದಗ 42 
] ಕಾರವಾರ 0 
$ ಬೆಳಗಾವಿ 3 

ಒಟ್ಟು 24 

2016-17ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ 
ಪ ವೆಚ್ಚಮಾಡಿರುವ ಮೊತ್ತ ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ವಾರಿ 
ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 

j ಬಳ್ಳಾರಿ ಸಿ 
p ನ ಸ 1498.75 ಇ 
_ ಬೆಂಗಳೂರು ನಗರ 2 

ಒಟ್ಟು 39 

2017-18ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ 
ನ ವೆಚ್ಚಮಾಡಿರುವ ಮೊತ್ತ | ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ವಾರಿ 
ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
1 ಬೆಂಗಳೂರು 06 
ಗ್ರಾಮಾಂತರ 196.96 

2 ಧಾರವಾಡ Wy 

ಒಟ್ಟು 01 


2018-18ನೇ ಸಾಲಿನಲ್ಲಿ ಪೆಚ್ಚ ಮಾಡಿರುವ ನ 


'ಪೆಚ್ಚುಮಾಡಿರುವ ಮೊತ್ತ, 


ತಡೆಗೋಡೆ ಕಾಮಗುರಿ ನಿರ್ವಹಿಸಿರುವ ಕ್ವಾರಿ 


್‌ 


ಕ್ರ.ಸಂ. ! . 
] : ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
1 ' ಬೆಂಗಳೂರು 0 
ಗ್ರಾಮಾಂತರ 
5 ಮ 219.92 [iY 
3. | ರಾಮನಗರ ನ 
7] ಉತ್ತರಕನ್ನಡ | 0 
ಒಟು, ell 
2019-20ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ. 
ಬ ವೆಚ್ಚಮಾಡಿರುವ ಮೊತ್ತ ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ಯಾರಿ 
ಸ್‌ ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
% ಬೆಂಗಳೂರು ನಗರ 04 
3 ಬೆಂಗಳೂರು 04 
RE 199.22 | 
್ಸ ರಾಮನಗರ - 01 
ಒಟ್ಟು 09 
2020-21ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ 
g ವೆಚ್ಚಮಾಡಿರುವ ಮೊತ್ತ ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ವಾರಿ 
ಹ ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
್ಯ ಕೊಡಗು 300.00 02 
ಒಟ್ಟು 02 
2021-22ನೇ ಸಾಲಿನಲ್ಲಿ ವೆಚ್ಚ ಮಾಡಿರುವ ಮೊತ್ತದ ವಿವರ. 
p ವೆಚ್ಚೆಮಾಡಿರುವ ಮೊತ್ತ, ತಡೆಗೋಡೆ ಕಾಮಗಾರಿ ನಿರ್ವಹಿಸಿರುವ ಕ್ವಾರಿ 
ಸ ಜಿಲ್ಲೆ (ರೂ.ಲಕ್ಷ) ಗುಂಡಿಗಳ ಸಂಖ್ಯೆ 
; ಚೆಂಗಳೂರು(ಗ್ರಾ) 50.00 05 
ಒಟ್ಟು 05 
PETE lu 


r (Min, Admin) 
RK fy 


